ಕರ್ನಾಟಕ ವಿಧಾನ ಪರಿಷತ್ತು 
1 ಚುಕ್ಕೆಗುರುತಿಲ್ಲದ ಪ್ರಶ್ನೆಸಂಖ್ಯೆ . : 18 ಮ 
2 . ಸದಸ್ಯರ ಹೆಸರು : ಶ್ರೀ ಎಸ್‌ವೀಣಾ ಅಚ್ಚಯ್ಯ, (ವಿಧಾನ ಸಭೆಯಿಂದ 
ಚುನಾಯಿತರಾದವರು) 
3 . ಉತ್ತರಿಸುವ ದಿನಾಂಕ x 24.09.2021. 
4 ಉತ್ತರಿಸುವ ಸಚಿವರು " , ಮಾನ್ಯ ಯೋಜನಾ ಸಚಿವರು, 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ 
ಮತ್ತು ಸಾಂಖ್ಯಿಕ ಇಲಾಖೆ. ' 
ಈ kkk 
: ಪ್ರಶ್ನೆ. ಉತ್ತರ 
ಈ [ರಾಜ್ಯದಲ್ಲಿ 201617 | ರಾಜ್ಯದಲ್ಲಿ, ಕರ್ನಾಟಕ ಫಾಸತರ ಸೀಯ ಪ್ರದೇಶಾಭಿವೃದ್ಧಿ ಯೋಜನೆಯಡಿ 
ರಿಂದ 2020- | 2016-17 ರಿಂದ 2020-2021ರವರೆಗೆ ಪ್ರತಿಯೊಬ ಮಾನ್ಯ ಶಾಸಕರು ಪ್ರಸ್ತಾಪಿಸುವ 
2021ರವರೆಗೆ ಕಾಮಗಾರಿ/ಕ್ರಿಯಾ ಯೋಜನೆಗೆ ಜಿಲ್ಲಾಧಿಕಾರಿ ಮತ್ತು ಉಪವಿಭಾಗಾಧಿಕಾರಿಗಳ 


ಪ್ರತಿಯೊಬ್ಬ . ಮಾನ್ಯ 


ಶಾಸಕರು ಸೂಚಿಸಿದ 
'12016-17ನೇ ಸಾಲಿನಿಂದ 2020-2021ನೇ ಸಾಲಿನವರೆಗೆ ಬಿಡುಗಡೆಯಾದ ಕಂತು 
ಮತ್ತು ಅನುದಾನ ವಿವರಗಳು ಕೆಳಕಂಡಂತಿದೆ:- y 


ಕಾಮಗಾರಿಗಳಿಗೆ, 
ಸರ್ಕಾರದಿಂದ ಪ್ರತಿ 


ಹಂತದಲ್ಲಿ ಅನುಮೋದನೆ ನೀಡಲಾಗುತ್ತಿದೆ. 


ವಡುಗಡೆಯಾದ ವೆಡುಗಡೆಯಾದ 
" ಘರ್ಷ ಳೆಂತುಗಳು ಅನುದಾನ 
ತಲಾರೂ5000 | (ರೂಕೋಟಿಗಳಲ್ಲಿ) 


ಲಫಗಳು) 


2016-17 
2017-18 


2018-19ನೇ ಸಾಲಿನಲ್ಲಿ ನಾಲ್ಕನೇ ಕಂತಿನ ಅನುದಾನದಲ್ಲಿ ವಿಶೇಷ ಘಟಕ 
ಯೋಜನೆ ಮತ್ತು ಗಿರಿಜನ ಉಪಯೋಜನೆಯಡಿ ಅನುದಾನವನ್ನು 
ಬಿಡುಗಡೆಗೊಳಿಸಲಾಗಿರುತ್ತದೆ. ಈ ಸಾಲಿನಲ್ಲಿ ಬಂಡವಾಳ ವೆಚ್ಚದಡಿ ರೂ.127.69 
ಕೋಟಿಗಳು ಬಿಡುಗಡೆಗೆ ಬಾಕಿಯಿದ್ದು, ಸದರಿ ಅನುದಾನವನ್ನು ಬಿಡುಗಡೆ 
ಮಾಡುವ ಸಂಬಂಧ ಆರ್ಥಿಕ ಇಲಾಖೆಯನ್ನು ಕೋರಲಾಗಿದ್ದು, ಆರ್ಥಿಕ 
ಇಲಾಖೆಯು ದಿನಾಂಕ:09.08.2021ರಲ್ಲಿ ಪುಸಕ್ತ ಸಾಲಿನಲ್ಲಿ ಲಭ್ಯವಿರುವ 
ಅನುದಾನ ಪೂರ್ಣವಾಗಿ ವೆಚ್ಚವಾದ ನಂತರ ಬಿಡುಗಡೆಗೊಳಿಸಲಾಗುವುದೆಂದು 
ಹಿಂಬರಹ ನೀಡಿರುತ್ತದೆ. ಆದ್ದರಿಂದ, ಲಭ್ಯವಿರುವ ಅನುದಾನ ವೆಚ್ಚವಾದ 
ನಂತರ ಸದರಿ ಅನುದಾನವನ್ನು ಬಿಡುಗಡೆ ಮಾಡಲಾಗುತ್ತದೆ. 


2019-20ನೇ ಸಾಲಿನಲ್ಲಿ ಎರಡು ಕಂತುಗಳು ಬಿಡುಗಡೆಯಾಗಿದ್ದು, ಬಾಕಿ ಇದ್ದ 
ರೂ.300.00 ಕೋಟಿ ಅನುದಾನವನ್ನು, 2020-21ನೇ ಸಾಲಿನಲ್ಲಿ ಎಲ್ಲಾ ಕ್ಷೇತ್ರಗಳಿಗೆ 
ಬಿಡುಗಡೆ ಮಾಡಲಾಗಿರುವ ಅನುದಾನದಲ್ಲಿ ರೂ.300.00 ಕೋಟಿಗಳನ್ನು 2019- |. 
20ನೇ ಸಾಲಿಗೆ ವರ್ಗಾಯಿಸಿಕೊಂಡು ವೆಚ್ಚ ಮಾಡಲು ಆರ್ಥಿಕ ಇಲಾಖೆಯು 
ಸಹಮತಿ ನೀಡಿದ್ದು, ಈ ಸಂಬಂಧ ಬಿನಾಲಕ:13.08.2021 ರಂದು ಸುತೋಲೆ 


ಹೊರಡಿಸಿ ಎಲ್ಲಾ ಜಿಲ್ಲಾ ಧಿಕಾರಿಗಳಿಗೆ ಸೂಚನೆ ವೀಡಲಾಗಿದೆ. } 


(3) 


ಪ್ರಶ್ನೆ ಉತ್ತರ 
2016-17 ರಿಂದ 2020- | ಕರ್ನಾಟಿಕ ಶಾಸಕರ ಸ್ಥಳೀಯ ಪ್ರದೇಶಾಭಿವ್ಯದ್ದ ಯೊಳಜನಯ ಮಾರ್ಗಸೂಚಿ | 
2021ರವರೆಗೆ ಕಂಡಿಕೆ- 13ರಲ್ಲಿರುವಂತೆ 2013-14ನೇ ಸಾಲಿನಿಂದ . ಮಾನ್ಯ ಶಾಸಕರ 
ಪ್ರತಿಯೊಬ್ಬ ಮಾನ್ಯ | ಅನುದಾನವನ್ನು ರೂ.10೧0 ಕೋಟಿಗಳಿಂದ ರೂ.20 ಕೋಟಿಗಳಿಗೆ 
ಶಾಸಕರು ಎಷ್ಟು | ಹೆಜ್ಜಿಸಲಾಗಿರುತ್ತದೆ. > 
ಮೊತ್ತದ | 
ಕಾಮಗಾರಿಗಳನ್ನು - | 2016-17ನೇ ಸಾಲಿನಿಂದ 2019-20ನೇ ಸಾಲಿನವರೆಗೆ ತಲಾ ರೂ20 


ಸೂಚಿಸಿ ಅನುದಾನ | ಕೋಟಿಗಳನ್ನು ಬಿಡುಗಡೆಗೊಳಿಸಲಾಗುರುತ್ತದೆ. 
ಪಡೆಯಲು ಸರ್ಕಾರ 
ಆದೇಶಿಸಿತ್ತು? (ಪ್ರತಿ 
ವರ್ಷದ ವಿವರವನ್ನು 
ಪ್ರತ್ಯೇಕವಾಗಿ 
ನೀಡುವುದು). 


ದಿನಾಂಕ:2. 04.2021ರಲ್ಲಿ ಆರ್ಥಿಕ ಇಲಾಖೆಯು “2020-2021ನೇ ಸಾಲಿನಲ್ಲಿ 
ಕೋವಿಡ್‌-19 ಸಾಂಕ್ರಾಮಿಕ ರೋಗದ ಹಿನ್ನೆಲೆಯಲ್ಲಿ ಪ್ರತಿ ಕರ್ನಾಟಿಕ ಶಾಸಕರ" 
ಪ್ರದೇಶಾಭಿವೃದ್ದಿ ಯೋಜನೆಯಡಿ ರೂ.1.00 ಕೋಟಿಗಳಿಗೆ ಮಿತಿಗೊಳಿಸಲಾಗಿದೆ. 
ಉಳಿದ ಸಾಲುಗಳಲ್ಲಿ ಸದರಿ ಆರ್ಥಿಕ ಸಾಲುಗಳಲ್ಲಿ ತಲಾ ರೂ.೭00 ಕೋಟಿಗಳ 
| ಅನುದಾನವನ್ನು ಬಿಡುಗಡೆಗೊಳಿಸಲಾಗಿದೆ. 


ಸಂಖ್ಯೆ: ಸಿಡಿಎಸ್‌ 94 ಕೆಎಲ್‌ಎಸ್‌ 2021 - 


ಯೋಜನೆ, ಹ ಮ ಸಂಯೋಜನೆ 
ಮತ್ತು ಸಾಲಖ್ಯಿಕ ಇಲಾಖಿ -: 


